ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರ.ಸಂ. 
ಸದಸ್ಯರ ಹೆಸರು 


: 847 


: ಶ್ರೀ ಎನ್‌. ಅಪ್ಪಾಜಿಗೌಡ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


: 11-03-2020 


: ಕಂದಾಯ ಸಚಿವರು 


ಕ್ರ.ಸಂ. 


ಪ್ರಶ್ನೆ 


A 


ಉತ್ತರ 


ಕರ್ನಾಟಕ 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡಗಳ (ಕೆಲವು ಜಮೀನುಗಳ ಪರಭಾರೆ ನಿಷೇಧ) 
ಕಾಯಿದೆ 1970ರಡಿಯಲ್ಲಿ ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು 1969ರಡಿಯಲ್ಲಿ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ 
ಮಂಜೂರಾದ ಜಮೀನುಗಳಿಗೆ ಅನ್ವಯಿಸುತ್ತದೆ ಎಂಬ 
ಅಂಶ ಸರ್ಕಾರದ ಗಮನದಲ್ಲಿದೆಯೇ; 


ಹೌದು. 


| ಇಂತಹವರುಗಳಿಗೆ ಮಂಜೂರಾದ ಜಮೀನುಗಳ ಬಗ್ಗೆ 


ಕರ್ನಾಟಕ ಭೂ ಕಂದಾಯ 1964ರ ವಿಧಿ ೨5(2)ರ 
ಅಡಿಯಲ್ಲಿ ಭೂ ಪರಿವರ್ತನೆಗೆ ಒಬ್ಬ ವ್ಯಕ್ತಿಯು 
ಅರ್ಜಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಾಗ 
ಪಿ.ಟಿ.ಸಿ.ಎಲ್‌. ಕಾಯ್ದೆ ಉಲ್ಲಂಘನೆಯಾಗಿದೆಯೇ ಎಂಬ 
ಬಗ್ಗೆ ಉಪ ವಿಭಾಗಾಧಿಕಾರಿಗಳ ಕಛೇರಿಯಿಂದ 
ಹಿಂಬರಹ ಪಡೆದು ಅರ್ಜಿಯೊಂದಿಗೆ 
ಲಗತ್ತಿಸಬೇಕಾಗಿದ್ದು, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಅಡಿಯಲ್ಲಿ ಭೂಮಿ 
ಮಂಜೂರಾಗದೇ ಪಿತ್ರಾರ್ಜಿತ ಅಥವಾ ಸ್ವಂತ 
ಜಮೀನುಗಳನ್ನು ಭೂ ಪರಿವರ್ತನೆ ಮಾಡಿಕೊಳ್ಳಲು 
ಅರ್ಜಿ ಸಲ್ಲಿಸುವಾಗ, ಜಿಲ್ಲಾಧಿಕಾರಿಗಳು ಇಂತಹ 
ಜಮೀನುಗಳಿಗೂ  ಪಿ.ಟಿ.ಸಿ.ಎಲ್‌. ಕಾಯಿದೆಯಡಿ 
ಉಪವಿಭಾಗಾಧಿಕಾರಿಗಳಿಂದ ಹಿಂಬರಹ ಪಡೆದು 
ಲಗತ್ತಿಸಲು ನಿರ್ಬಂಧ ವಿಧಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


1969ರ 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 


95(2) ರಡಿ ಕಲ್ಪಿಸಲಾದ ಅವಕಾಶದಂತೆ ಕೃಷಿ 
ಭೂಮಿಯನ್ನು ಕೃಷಿಯೇತರ ' ಉದ್ದೇಶಗಳಿಗೆ 
ಬದಲಾಯಿಸಲು ಇರುವ ಭೂ ಪರಿವರ್ತನಾ 


ವಿಧಾನವನ್ನು ಸರಳೀಕರಣಗೊಳಿಸಿ, ಸಂಖ್ಯೆ: ಆರ್‌ಡಿ 67 
ಎಲ್‌ಜಿಪಿ 2೦1, ದಿನಾಂಕ: 
ಸರ್ಕಾರದ ಆದೇಶ ಹೊರಡಿಸಲಾಗಿದೆ. 

ಪ್ರತಿಯನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 


20/02/2019ರಂದು 
ಆದೇಶದ 


ಆ ಪ್ರಕಾರ ಅರ್ಜಿದಾರರು ಭೂ ಪರಿವರ್ತನೆಗೆ 
ಸಲ್ಲಿಸಬೇಕಾದ ದಾಖಲೆಗಳು:- 
) ಚಾಲ್ತಿ ವರ್ಷದ ಪಹಣಿ ಪತ್ರಿಕೆ. 
) ಹಕ್ಕುಬದಲಾವಣೆ ದಾಖಲಾತಿ (ಮ್ಯುಟೇಷನ್‌ ಪ್ರತಿ). 
) 1-ಇ ನಕ್ಷೆ (ಓಂದು ಸರ್ವೆ ನಂಬರ್‌ನಲ್ಲಿ ಭಾಗಶಃ 


MN 


3 


ಭೂಪರಿವರ್ತನೆಗೆ ವಿನಂತಿಸಿದ ಸಂದರ್ಭದಲ್ಲಿ 
ಮಾತ್ರ 1-ಇ ನಕ್ಷೆ) ಆಗಿರತಕ್ಕದ್ದು. 
4) ಅರ್ಜಿದಾರರಿಂದ ಭೂ ಪರಿವರ್ತನೆ 


ಕೋರಿಕೆಯೊಂದಿಗೆ ಅಫಿಡೆವಿಟ್‌ ನಮೂನೆ-ಎ ರಲ್ಲಿ 
ಪಡೆಯತಕ್ಕದ್ದು. 


ನಮೂನೆ-ಎ ಪ್ರಮಾಣ ಪತ್ರ 
ಕ್ರ.ಸಂ.೦೨ (೪) ರಲ್ಲಿ “ಷೆಡ್ಯೂಲ್‌ ನಲ್ಲಿ ನಮೂದಿಸಿರುವ 
ಜಮೀನು / ಜಮೀನುಗಳು ಸರ್ಕಾರದ ಪೂರ್ವಾನುಮತಿ 
ಇಲ್ಲದೇ ಪರಭಾರೆಗೆ ನಿಷೇಧಿಸಿರುವ ಕರ್ನಾಟಕ 
(ಪಿಟಿಸಿಎಲ್‌) ಕಾಯ್ದೆ, 1978ರ ವ್ಯಾಪ್ತಿಗೊಳಪಡುವುದಿಲ್ಲ” 
ಎಂದು ದಾಖಲೆಗಳ ಆಧಾರದ ಮೇಲೆ ಅರ್ಜಿದಾರರು 
ಪ್ರಮಾಣೀಕರಿಸತಕ್ಕದ್ದು. ಅಭಿಡೆವಿಟ್‌ (ನಮೂನೆ-ಎ) 
ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 


1 ಘೋಷಣೆಯ 


ಬಂದಿದ್ದಲ್ಲಿ, ಪಿತ್ರಾರ್ಜಿತ ಅಥವಾ 
ಜಮೀನುಗಳಿಗೆ ಪಿ.ಟಿ.ಸಿ.ಎಲ್‌. ಹಿಂಬರಹ ಪಡೆದು 
ಲಗತ್ತಿಸಲು ನಿರ್ಭಂದವನ್ನು ನಿಲ್ಲಿಸಿ, ವಿನಾಯಿತಿ 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
(ಸ್ಪಷ್ಟ ಉತ್ತರ 


ನೀಡಲು ರಾಜ್ಯದ 
ನಿರ್ದೇಶನವನ್ನು ನೀಡುವುದೇ? 
ನೀಡುವುದು) 


ಗಾ 
ಸ್ವಂತ 


ಪಿತ್ರಾರ್ಜಿತ ಅಥವಾ ಸ್ವಂತ ಜಮೀನುಗಳನ್ನು ಭೂ | 
ಪರಿವರ್ತನೆ ಮಾಡಿಕೊಳ್ಳಲು ಅರ್ಜಿ 
ಜಿಲ್ಲಾಧಿಕಾರಿಗಳು ಇಂತಹ ಜಮೀನುಗಳಿಗೂ 
ಪಿ.ಟಿ.ಸಿ.ಎಲ್‌. ಕಾಯಿದೆಯಡಿ 
ಉಪವಿಭಾಗಾಧಿಕಾರಿಗಳಿಂದ ಹಿಂಬರಹ ಪಡೆದು 
ಲಗತ್ತಿಸಬೇಕೆಂಬ ನಿರ್ಬಂಧವನ್ನು ವಿಧಿಸಿಲ್ಲವಾದ್ದರಿಂದ 
ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡುವ ಪ್ರಮೇಯವೇ | 
ಉದ್ಭವಿಸುವುದಿಲ್ಲ. 


ಸಲ್ಲಿಸುವಾಗ. 


ಸಂಖ್ಯೆ: ಆರ್‌ ಡಿ 31 ಎಲ್‌ ಜಿಕ್ಯೂ 2020 


ಸ್‌ ಅಶೋಕ) 


ಕಂದಾಯ ಸಚಿವರು 


ಓನಿಉಂದ:-! 


& 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷೆಯ:- ಕೃಷಿ ಭೂಮಿಯನ್ನು ಕೃಷಿಯೇತರ ಉ 
ವಿಧಾನವನ್ನು ಸರಳೀಕರಣಗೊಳಿಸುವ ಕುರಿತು. 
ಒದಲಾಗಿದೆ- |. ಸರ್ಕಾರದ ಸೂತ್ಲೋಲೆ ಸಂಖ್ಯೆಡಿ: ಆರ್‌ಡಿ 56 ಎಲ್‌ಜಿಪಿ 2008 ದಿನಾಂಕ: 
17-10-2008. 
3. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 12 ಎಲ್‌ಜಿಪಿ 2018 ದಿನಾಂಕ: 
02-02-2018. 


* 
# 
* 


ಪ್ರಸ್ತಾವನೆ: 

ಕರ್ನಾಟಕ ಭೂ ಕಂದಾಯ ಕಾಯೆ, 1964ರ ಕಲಂ 95(2) ರಡಿಯಲ್ಲಿ ಕೃಷಿ ಉದ್ದೇಶಕ್ಕಾಗಿ ಹೊಂದಿರುವ 
ಭೂಮಿಯ ಅಧಿಭೋಗದಾರನು ಅಂತಹ ಜಮೀನನ್ನು ಅಥವಾ ಅದರ ಯಾವುದೇ ಭಾಗವನ್ನು ಕೃಷಿಯೇತರ 
ಉದ್ದೇಶಕ್ಕಾಗಿ ಪರಿವರ್ತಿಸಲು ಇಚ್ಛಿಸಿದರೆ ಜಿಲ್ಲಾಧಿಕಾರಿಯವರಿಗೆ ಅರ್ಜಿ ಸ ? 
ಓದಲಾದ ಕ್ರಮ ಸಂಖ್ಯೇ(!)ರ ಸರ್ಕಾರದ ಸುತ್ತೋಲೆ ದಿನಾಂಕ: 17-10-2008 ರನ್ತಯ ಕರ್ನಾಟಕ ಪಟಣ 
ಗ್ರಾಮಾಂತರ ಯೋಜನಾ ಕಾಯ್ದೆ. 1961 (ಕೆಟಪಿಪಿ) ಅಸ್ತಯ ಕೃಷಿ ಜಮೀನನ್ನು ಭೂ ಪರಿವರ್ಶಿಸಲಾದ ಯಾ 
ಕಾನೂನಿನ ಉಪಬಂಧಗಳನ್ನು ಉಲ್ಲಂಘಿಸುತ್ತಿಲ್ಲವೆಂಬುದನ್ನು ಹಾಗೂ ಭೂ ಉಪಯೋಗ ಬದಲಾವಣೆಗೆ ಸಂಬಂಧಿಸಿದ 


ಜಳ್ಳು pA 


ಯ ಇದೆಯೇ ಎನ್ನುವ ಕುರಿತು ದೃಢೀಕರಿಸಿಕೊಳ್ಳುವ ಸಲುವಾಗಿ ಜಿಡಿಎ/ ಬಿಎಂಆರ್‌ಡಿಎ / 


ಎ4 
} 


ಓ 
ಸ್ಥಳೀಯ ಯೋಜನಾ ಪ್ರಾಧಿಕಾರಗಳ ಎನ್‌ಓಸಿಯನ್ನು ಪಡೆದ ನಂತರವೇ ಭೂ ಪರಿವರ್ತನೆ ಆದೇಶ ನೀಡಲು 


|) 

[i 
“Y 
9 

PN 

fo 

(3 

py 


ಮುಂದುವರೆದು. ಅರ್ಜಿದಾರರು ಭೂ ಪರಿವರ್ತನೆಗೆ ಕೋರಿರುವ ಜಮೀನು ಪ.ಟಿಸಿ.ಎಲ್‌. ಕಾಯ್ದೆಗೆ 


ಒಳಪಟ್ಟಲ್ಲವೆಂದು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ. 1961ರ ಕಲಂ 79ಎ ಮತ್ತು 79ಬಿ ಒಳಷಪಟ್ಟಲ್ಲವೆಂದು. ಭೂ 
ಸ್ವಾಧೀನತೆಗೆ ಒಳಪಟ್ಟಲ್ಲ ಎಂಬ ಬಗ್ಗೆ ಹಾಗೂ ಇತರ ಕೆಲವು ನಿರಾಕ್ಷೇಪಣಾ ಪತ್ರಗಳನ್ನು ವಿವಿಧ ಪ್ರಾಧಿಕಾರದಿಂದ 


ಮುಂಚಿತವಾಗಿ ಪಡೆದು ಭೂ ಪರಿವರ್ತನೆಗೆ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗಿದ್ದು. ಅರ್ಜಿದಾರರಿಗೆ ಸಾಕಷ್ಟು ಸಮಯ 
ಮತು ಹಣದ ಹೊರೆಯಾಗುತಿದೆ 


ಮೇಲೆ ಓದಲಾ ಕ್ರಮ ಸಂಖ್ಯೆ (2)ರ ಸರ್ಕಾರದ ಆದೇಶ ದಿನಾಂಕ: 02-02-2018ರಲ್ಲಿ 
ದಿನಾಂಕ:01/03/2018ರ೦ದ ಭೂ ಪರಿವರ್ತನಾ ಕೋರಿಕೆಗಳನ್ನು ಭೂ ಪರಿವರ್ತನಾ ತಂತ್ರಾಂಶದ ಮುಖಾಂತರವೇ 
ನಿರ್ವಹಿಸತಕ್ಕದೆಂದು ಹಾಗೂ ಭೂ ಪರಿವರ್ತನೆಯ ಕೋರಿಕೆಗಳ ಆದೇಶ / ನಿರ್ಧಾರಗಳನ್ನು ಜಿಲ್ಲಾಧಿಕಾರಿಗಳ ಡಿಜಿಟಲ್‌ 
ಸಹಿ ಕಾರ್ಡಿನ ಮೂಲಕವೇ ಹೊರಡಿಸತಕ್ಕದೆಂದು ತಿಳಿಸಲಾಗಿದೆ. 


ಮುಂದುವರೆದು. ಈ ವಿಷಯದಲ್ಲಿ ಆಗಾಗ್ಗೆ ಸರ್ಕಾರದಿಂದ ಸುತ್ತೋಲೆಗಳ ಮೂಲಕ ಕಾಲಕಾಲಕ್ಕೆ ಹಲವು 
ಹೆ 


ನಿರ್ದೇಶನಗಳನ್ನು ನೀಡಲಾಗಿದೆ. ಕೈಗಾರಿಕೋದ್ಯಮ ಹಾಗೂ ಸೌರ ವಿದ್ಯುತ್‌ 3 ನಂತಾದ ಯೋಜನೆಗಳಿಗೆ ಪ್ರೋತ್ಲಾಹ 
ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. 1961ರ ಕಲಂ 109ಗೆ ತಿದ್ದುಪಡಿ ತರಲಾಗಿದ್ದು, ಭೂ 
ಪರಿವರ್ತನೆಯ ವಿಧಾವವನ ನ್ನು ಸಾಕಷ್ಟು ಸರಳೀಕರಣಗೊಳಿಸಲಾಗಿದೆ. ಪ್ರವ ಇಸೋದ್ಯಮ. ವಸತಿ ಸೌಕರ್ಯ ಮುಂತಾದ 
ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಭೂ ಪರಿವರ್ತನಾ ಪ್ರಕ್ಷಿಯೆಯನ್ನು ಮತ್ತಷ್ಟು ಸರಳೀಕರಿಸುವುದು 


ಅವಶ್ತವಾಗಿರುತದೆ. 
£5) pry 


ಕೃಷಿಯೇತರ ಉದ್ದೇಶಗಳಿಗಾಗಿ ಭೂ ಪರಿವರ್ತನೆಯ ಕೋರಿಕೆಗಳನ್ನು ಆನ್‌ಲೈನ್‌ ಮುಖಾಂತರ ಪಡೆದು 
ಹಾಗೂ ತಂತ್ರಾಂಶದ ಮೂಲಕ ನಿರ್ವಹಿಸಲು ಕ್ರಮವಹಿಸಲಾಗಿದೆ. ತಂತ್ರಾಂಶದ ಮೂಲಕ ಭೂ ಪರಿವರ್ತನೆಯ 
ಕೋರಿಕೆಗಳನ್ನು ನಿರ್ವಹಿಸಲು ಸೌಲಭ್ಯಗಳನ್ನು ಕಲ್ಲಿಸಲಾಗಿದ್ದರೂ ಸಹ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನೂ ಮಾನ್ಕುಯಲ್‌ 
ಸಲ್ಲಿಸುತ್ತಿರುವುದನ್ನು: ಗಮನಿಸಿದ್ದು. ಈ ಪ್ರಕ್ರಿಯೆಯಲ್ಲಿನ ಸಂಭಾವ್ಯ ವಿಳಂಬವನ್ನು ತಪ್ಪಿಸಿ, 

ತರುವ ದೃಷ್ಟಿಯಿಂದ ಕಾಲಮಿತಿಯೊಳಗೆ ಭೂ ಪರಿವರ್ತನೆ ಆದೇಶ ನೀಡುವುದನ್ನು 
ಖಚಿತಪಡಿಸಿಕೊಳುವ ಸಲುವಾಗಿ ಈ ಪ್ರಕ್ರಿಯೆಯನ್ನು ಇನಷು ಸರಳಗೊಳಿಸುವುದು ಅವಶ್ಯವಾಗಿರುತ್ತದೆಂದು 


KS Ce 


ನ ಸಾತಿ 


ವು 


೦ದುವರೆಟು. 


ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 67 ಎಲ್‌ಜಿಹಿ 2018, 
ಬೆಂಗಳೂರು ದಿನಾಂಕ: 20-02-2019. 


ವರ್ತನೆಗೆ ತಾಲ್ಲೂಕು ಕಛೇರಿ. ಜಿಲ್ಲಾಧಿಕಾರಿಯವರ ಕಛೇರಿಯಲ್ಲಿ Onin 
ಅರ್ಜಿದಾರನು Onlneನಲ್ಲಿ landrecords.karnataka.gov.in - 
login for Revenue Services link ನಲ್ಲಿನ Affidavit Basec 
conversion module ನಲ್ಲಿ !೦8ಗ ಆಗುವ ಮುಖಾಂತರ ೦೯೯೩1೮ ೩೦೦೦ಟಗ! ನಲ್ಲಿ 0೮:೧ iD 


ಅನ್ನು ೦೯೩೮ ಮಾಡಿ ಜಲ್ಲಾದಿಕಾರಿಯವರಿಗೆ ಅರ್ಜಿ ಸಲ್ಲಿಸುವುದು. 


ನಂಬರಿನಲ್ಲಿ ಭಾಗಶ: ಭೂ 
ತ 


ಕ 


3) ಅರ್ಜಿದಾರರಿಂದ ಭೂ ಪರಿವರ್ತನೆ ಕೋರಿಕೆಯೊಂದಿಗೆ ಅಫಿಡೆವಿಟ್‌ ನಮೂನೆ-ಎ ನಲ್ಲಿ 
(ಅನುಬಂಧ) ಪಡೆಯತಕ್ಕದ್ದು ಈ ಅಫಿಡೆವಿಟ್‌ ರೂ.200/-ರ ಮೌಲ್ಕದಲ್ಲಿರಬೇಕು. 

(4) ಕ್ರಸಂ. (1ರಲ್ಲಿ ತಿಳಿಸಿರುವಂತೆ andrecords.kamataka.gov.in - website ನಲ್ಲಿ login 
ಆಗುವ ಮೂಖಾಂತರ ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರು ಅಪ್‌ಲೋಡ್‌ ಮಾಡಿದ 
ನೋಟರಿಯವರಿಂದ ಪ್ರಮಾಣೀಕರಿಸಿದ ಅಫಿಡೆವಿಟ್‌ ನ ಮೂಲ ಪ್ರತಿಯನ್ನು ಆನ್‌ಲೈನ್‌ನಲ್ಲಿ ಅರ್ಜಿ 
ಸಲ್ಲಿಸಿದ 7 ದಿನಗಳೊಳಗಾಗಿ ಜಿಲ್ಲಾಧಿಕಾರಿ ತಹಶೀಲ್ದಾರ್‌ ಕಚೇರಿಯ ಅರ್ಜಿ ಸ್ವೀಕೃತಿ ಕೇಂದ್ರದಲ್ಲಿ 


ಭೂ ಪರಿವರ್ತನೆ ಕೋರಿಕೆ ಸಂಖೆಯ ಮಾಹಿತಿಯೊಂದಿಗೆ ಹಸ್ತಾಂತರಿಸಿ, ಅದಕ್ಕೆ ಸ್ಥೀಕೃತಿ ಪಡೆದು, 


ಹ ಫ್‌ 
(5) ಕ್ರಸಂ. (4) ರಲ್ಲಿ ತಿಳಿಸಿರುವಂತೆ ತಹಶೀಲ್ದಾರ್‌ ಕಚೇರಿಯ ಅರ್ಜಿ ಸ್ಥೀಕೃತ ಕೇಂದ್ರದಲ್ಲಿ ಸ್ವೀಕೃತವಾದ 
ಅಫಿಡೆವಿಟ್‌ ವ ಮೂಲ ಪ್ರಶಿಯನ್ನು ಸ್ನೀಕರಿಸಿದ 48 ಗಂಟೆಯೊಳಗಾಗಿ ಜಿಲ್ಲಾಧಿಕಾರಿ ಕಚೇರಿಗೆ 


ಹಸ್ತಾಂತರಿಸುವುದು. 

(6) ಅರ್ಜಿದಾರರಿಂದ ಅನ್‌ಲ್ಕೈನ್‌ನಲ್ಲಿ ಸ್ವೀಕೃತವಾದ ಭೂ ಪರಿವರ್ತನೆ ಕೋರಿಕೆ (ದಾಖಲೆಗಳು ಮತ್ತು 
ಅಫಿಡೆವಿಟ್‌ ನಮೂನೆ-ಎ ರೊಂದಿಗೆ) ಇಲಾಖೆ/ಪ್ರಾಧಿಕಾರಗಳಿಗೆ ಅವರ ಅಭಿಪ್ರಾಯಕ್ಕಾಗಿ ಏಕಕಾಲಕ್ಕೆ 
ತಪ್ಪದೇ ಆನ್‌ಲೈನ್‌ನಲ್ಲಿ ವರ್ಗಾಯಿಸತಕ್ಕದು. 


(7) ವರ್ಗಾಯಿಸಲ್ಪಟ್ಟ ಇಲಾಖೆ/ಪ್ರಾಧಿಕಾರಗಳಿಂದ ಒಂದು ತಿಂಗಳ ಕಾಲಮಿತಿಯೊಳಗೆ 
ಅಭಿಪ್ರಾಯ/ವರದಿ ಬಾರದಿದ್ದಲ್ಲಿ ಭೂ ಪರಿವರ್ತನೆ ಕೋರಿಕೆ ಬಗ್ಗೆ ಅವರಿಂದ ಯಾವುದೇ ರೀತಿಯ 
ಆಕ್ಷೇಪಣೆ ಇಲ್ಲವೆಂದು ಪರಿಗಣಿಸಿ. ಕೂಡಲೇ ಭೂ ಪರಿವರ್ತನೆಗೆ ಮುಂದಿನ ಕ್ರಮ ವಹಿಸತಕ್ಕದ್ದು. 
ನಿಗದಿತ ಅವಧಿಯೊಳಗೆ ಅಭಿಪ್ರಾಯ/ವರದಿ ನೀಡಲು ತಪ್ಪಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ 
ಹೊಣೆಗಾರರಾಗಿರುತ್ತಾರೆ. 


(8) ಭೂ ಪರಿವರ್ತನೆಗಾಗಿ ಆನ್‌ಲೈನ್‌ ಮೂಲಕ ಅರ್ಜಿ ಸ್ನೀಕರಿಸಿದ ದಿನಾಂಕದಿಂದ ಮುಂದಿನ 60 
(ಅರವತ್ತು) ದಿನಗಳೊಳಗಾಗಿ ಭೂ ಪರಿವರ್ತನಾ ಆದೇಶ / ಹಿಂಬರಹವನ್ನು ಹೊರಡಿಸತಕ್ಕದ್ದು. 


ಈ ವಿಷಯದ ಸಮ ಸಂಖ್ಯೆಯ ದಿನಾಂಕ: 18.02.2019ರಂದು ಹೊರಡಿಸಲಾದ ಆದೇಶವನ್ನು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ 
ಮತ್ತು ಅವರ ಹೆಸರಿನಲ್ಲಿ. 
/ 
ಡ್ರಾತ್ತ ೬ 
(ಎಸ್‌.ಎಲ್‌.ಮಹೌಂತೇಗೌಡ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಮಂಜೂರಾತಿ-1) 


ಸಂಕಲನಕಾರರು. ಕರ್ನಾಟಕ ರಾಜ್ಯ ಪತ್ರ ವಿಕಾಸಸೌಧ ಘಟಕ. ವಿಕಾಸಸೌಧ. ಬೆಂಗಳೂರು (ಇದನ್ನು 
ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಪ್ರಕಟಿಸಿ 50 ಪ್ರತಿಗಳನ್ನು ಒದಗಿಸುವಂತೆ ಕೋರಿದೆ) 


ಅವರಿಗೆ, 
1 ಮಹಾಲೇಖಪಾಲರು (ಎ ಮತ್ತು ಇ. ಲೆಕ್ಕಪರಿಶೋಧನೆ-। ಮತ್ತು 2) ಕರ್ನಾಟಕ, ಬೆಂಗಳೂರು. 
2. ಸರ್ಕಾರದ ಅಪರ ಮುಖ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. ವಿಕಾಸ ಸೌಧ. ಬೆಂಗಳೂರು 


4 


Js. 
pa 
[) 
KR 


pO 


pO 


ಲ್ಪಣದು 


ಜಬಿಂಗಳ 


ಕೆ೦ದಾ 


ಣಿ 


ಮಃ 


ಕಾರ್ಯದರ್ಶಿ. 


ಂಡಿಯಮ್‌ಗಾಗಿ 


ಬೆದಗಲ, ಡು 
ಬ 


7] 


ಜರ: 


pe 
Y 
p 


[4 


ಆಯುಕರು. ಭೂ ಮಾ 


ರದ ಕಾರ್ಯದರ್ಶಿ. 


ರದ 


ವ 
ಖಿ 


5) 
ಕಾನ 


pe 
ಖು 
(ಕಾಂ 


1G 


p 


ನೌದ. ಬೆಂಗಳೂರು 


) ವಿಧಾನಸ 


೫ 


ಕಾರ್ಯದರ್ಶಿ. ಆಥಿ 


ಪ್ರ 


FS 
ls 


ಸರ್ಕಾರದ ಅಧಿ 


13 


SO 


ಏಧಾವಸಾಧ. ಬಂಗ: 


೯ 


ಕಾರ್ಯದತಶಿ 


i) 
[€] 
“4 
[e 


ರ ಆಪ್ತ 


ಚಿವರ 
ಕಾರ್ಯದರ್ಶಿ 


pN 
To 


ರಕಾ ಕಡ 


p] 


ಹಾ 


ಶಂ. 


14 


ಪತೀಿಯನು, ಮಾಹಿತಿಗಾಗಿ: 


ನಮೂನೆ-ಎ 
ಪ್ರಮಾಣ ಪತ್ರ/ ಘೋಷಣ 
ಈ ದೋಪಣೆಯೆನ್ನ ಷ್‌ ಗ ಮಾಡೆ ನನವ ಪಮಾಣೀಕರಸರಾಗಡ್‌ 
| ಪೋಷನ್‌ ಮಾಡವವಾ್‌ಷಾಪ i j 
0. ಶೋಷಣೆ ಮಾಡವ ನನಾ ಷಹ 7 


| 


03. 


04 


, 0೨. 
06. 


ವಯಸ್ಸುಜನ್ನ'ರನಾಣ |g 
! ವಳಾಸ | | 
ಬಾವಚತ್ರವನ ಗಾ ನಹವ (ವಿವರ ಮುಷಪ್ರ್‌್‌ ನ್‌] 


ಪಮಾಣ ಪೆತರ್‌ಉದ್ದೆಪ್‌ ಪಪ್‌ ನವ ಬಾ — 


ಶೀ ಅದ ಹಿಂದಿನ್ನ... ವರ್ಷಗಳಿಂದ ವಾಸಿಸುತ್ತಿದ್ದು. ಈ 
ಮುಂದಿನಂತೆ ಘೋಷಣೆ ಮಾಡುತ್ತೆ ನಮೂದಿಸಿರುವಂತೆ ಕೃಷಿ ಜಮೀನನ್ನು ಹೊಂದಿದ್ದು : 

ಜಮೀನನ್ನು ಕ್ಷ ವಾಸ್ಯಕ್ಕೆಗಾರಿಕೆ...್ನ್ನ್ನ )  ಉದ್ದೇಶಕ್ಷಾಗಿ ಪರಿವರ್ತನೆ | 
ಮಾಡಲು ಇಚ್ಛಿಸಿದ್ದು, ಜಲ್ರಾಧಿಕಾರಿಯವರಿಗೆ ಅರ್ಜ ಸಲ್ತಿಸಿರುತ್ತೇನೆ. ವಿವರಗಳು ಈ ಕೆಳಕಂಡಂತಿವೆ: 


| 
ನು ಈ ಕಳಕಾಡವತ ಪೆಡೆದಿಕುತ್ತನ 


ENS = pl 


ಮುಚ್‌ ವರ್ಷ | ಹಕ್ಕ ಪಡನಹನ್‌ ನವ 


ಫ್‌ _ y T a ————— 


( 
ನ 
ಖೊಷಹ 


ರ. 
| 
ನಾನು ದಾಖಲೆಗಳ ಅಧಾರದ ಮೇಲೆ ಈ ಕೆಳಕಂಡಂತೆ ಪಮಾಣೀಕರಿಸುತ್ತೇನೆ. 
- ಡ್ಹೊಲ್‌ 


ರಡ್ಯೂಲ್‌ ಜಮೀನನ್ನು "ನಾ" ಾಾಪ್‌ಾ ಮರಜೂರತಸ್ರವಣರನೃಧಕನಗ] 
ರೆಸ್ರೋರೇಷನ್‌ ನಿಯಮಗಳದಿ ಯಾವುದೇ ನಿರ್ಬಂಧಗಳಿರುವುದಿಲ್ಲ. | 
i ಶಡ್ಮೊರಕ್‌ನನ್‌ ನಾರಾ ಇದ ಜಮಿನುಗಳ ನ್ನನ್‌ ವ್‌ ಕಾಜ 
ಅಧಿನಿಯಮಗಳಡಿ ಗೇಣಿ ಜಮೀನಾಗಿರುವುದಿಲ್ಲ ಮತ್ತು ಗೇಣಿ ಕುರಿತಾಗಿ ಯಾವುದೇ ನ್ಯಾಯಾಲಯಗಳಲ್ಲಿ | 
ಇತ್ಯರ್ಥವಾಗದೇ ಪ್ರಕರಣ ಬಾಕಿ ಇರುವುದಿಲ್ಲ. 
ರಡ್ಕೂಲ್‌ನಲ್ಲಿ ನಮೂರೆಸಿರನ್‌ನವಾನನ ವಾ ರದ್ದಿಯಾತಿ ಹ್ನ್‌ 73 ಧಾ | 
ಸರ್ಕಾರಕ್ಷೊಳಪಡುವ ಇನ್ನಾವುದೇ ಇನಾಂ ಗಳ ವ್ಯಾಪ್ತಿಗೊಳಪಡುವುದಿಲ್ಲ. ಆದರೆ ಮರು | 
ಮಂಜೂರಾತಿಯಾಗಿದೆ. | 


ಭಾ ಸುಧಾಕರ | 


ಪಡುವು 
ಸ 


p ನನವಾ 7 i 
ಶಡ್ಡೂಲ್‌ನಲ್ಲಿ ನಮೂನೆಸರುವ ಜಮೀನು/ಜಮೇನುಗಳ ಮಾಕ್‌ಕ್ಟ್‌ ಬಂಧಿ 3 5 


Vt 
ಕಂದಾಯ ಮತ್ತು ಸಿವಿಲ್‌ ನ್ಯಾಯಾಲಯ ಹಾಗೂ ನ್ಯಾಯಾಧಿಕಾರಿಗಳಲ್ಲಿ ಬಾಕ ಇರುವುದಿಲ್ಲ ತಡೆಯಾಜ್ಞೆ 
ತೆ ಅದೇಶವಾಗಿರುವುದಿಲ್ಲ. | 
vi ಮಗಳನ್ನು ಇವರ್‌ ಐದೆ 


ಧೀನ ಮಾಡಿಕೊಳ್ಳಲಾಗುವದೆಂಬ ` ಯಾ 


FORM-A 


AFFIDAVIT/DECLARATION 
F EXECUTED ON THIS. DAY OF ....... (MONTH) (YEAR) | 
01 T Name of the executant. -T 
02  Nameofthe Father / Mother / Husband / 
' 03 ‘Age/Dateof Birth je 


04. Address | ದಾ 

05 Photo id (Description & Number) WN ನ್‌ 

06. , Purpose and details of the Affidavit: ica ನಾ ತ್ಯಾ 
‘sri... en nninnn-nn residing in the above address for the last... Years do declare 


| 
| that, {am the owner of the agricultural land as shown in the schedule hereunder and wish | 
to divert the land use for non-agricultural purpose ie.(Residential/Iindustrial/ j 

nner) 2nd have applied to the Deputy Commissioner for obtaining an order 4 
| for conversion of the agricultural land for non-agricultural purpose. The details are as | 


’ detailed 
07. | Schedule Property: 
| District i Taluk ' Hobli Village | Survey | Surnoc | Missa Number 
\ \ | 


{ No | 


I i SN 
| Extent of the land | Land class Whether 
| Total Kharab(a} | Kharab{b) | Net | Dry/Wet/ Garden ; Akarband & RTC 


| pt sl _ | enclosed? 


— i . : 
Fheibendi Nor Ta L 
rs Checkbandi North i South East AW | 


—-— 
08. | have acquired the right over the property as shown hereunder: 
Se 7 


| | Mutation No. | Year | Acquisition Type 

} | . 

i 09. : Declaration: Ki ಸ 

1, on the basis of the records make the following declarations 

1 | There is no Government Restriction prevailing on the schedule property against ! 
alienation of the property imposed under the provisions of the Land Grant / | 
} Regularization / Confirmation/Restoration of the land. I 
ii This land shown in the schedule is/are not a tenanted land under the provisions of] 

j the Karnataka Land Reforms Act, 1961 nor any case is pending before any Court of 
Law regarding deciding the conflict of tenancy. | 

' w. | This land shown in the schedule is/are not a land which attrsct the provisions of 
! ‘ the inam Abolition Act, 1959 Charitable, Endowment or any such Inams which has 

, been vested in Government but, not re-granted. 

' iv | This land shown in the schedule is/are not the land either listed or subjected to : 
| any violation or suspected violation of such conditions under Section 79/A-B of 
| the Karnataka Land Reforms Act, 1961 \ 

iv. | This land shown in the schedule is/are not a land granted to the depressed class | 
‘ | which would attract the provisions of the Karnataka {Prohibition on Transfer of | 
' Certain Lands) Act, 1978 which prohibits the transfer of ownership without the | 
, order of permission by the Government. / 
; wi | The land shown in the schedule is/are not pending in any court of law for’ 
' ’ declaration of the ownership or title or subjected to any Stay or Status Quo by any | 
| of the Courts including the Revenue or Civil Courts or Tribunals. j 


vi The iand nn the schedule isfare not aco ed for anv OUro0sE NU! Jiiv 
MU ation is received or acum ಪಿಗರೆ NAN 
"Uh “Te land shown in the schedule is not forest iand E ನ 
I ix ‘Thelend shown in the schedule Rr not ಸಗರ io the office of any hereditary 
! ‘village offices which wouid avtract the provisions of Karnataka V OHices 
i | Abotttions Act, 1961 
ತ x There are no such construcuon/strucure ot the schedule ೧೦ರಗಳ pepe arm 
| nouse f anv 
J x ; e on the aii provenv 3ಗರೆ request 
the Deputy Comm conversion ©f tne ‘and {or -agricultura 
purpose by levying the penaity 10F such un-auinused CUMULUS 
wu There is no such High Tension Lines drawn upon the schedule | 
! would cause rejection of the request for conversion of land for 
ಸ | | purpose ಖ - 
| xan | The iand shown in ‘the schedule are falling with in the foliowing zone as per te 
, notification of the Government shown hereundೇr | 
| xiv  Notificat yr Number and date Tene for which the notification 
pS ' pt \ ತಾ 
10 LL Sn/Smt...- —— Son/daughter of Sri/S De hear by swear 
i and declare that, the information furnished by me through the declaration above are true 
j to the best of my knowledge. f any 2 the information is oroved wIONg OF concocted, | a 
\ liable for any action as per the provisions of indian Pena! ರೇ 2೧ರ 2150 ಗಳ ೦ಗsecueಗces 
1 asperiaw 
I ; Place: § oo {Signature of the KN | 
| \ Executant: 
! Date” | TNemeotte Oo oo 
| | Executant. 


Winess—1 


Vines —2 


SWORN TO BEFORE ME 


NOTARY 


